ಮಕ್ಕಳೊಂದಿಗೆ ಪಕ್ಷಿ ವೀಕ್ಷಣೆ 
ಶೃತಿ ಪಿ. ಕೆ. 


ಈ ಸಲದ ಬೇಸಿಗೆ ಶಿಬರದಲ್ಲ ಅತಂದ್‌ (ಕುರುದ್‌ ತಾಲ್ಲೂಕು, 
ಧಮ್‌ತರಿ ಜಲ್ಲೆ, ಛತ್ರೀಸ್‌ಫಡ್‌) ಗ್ರಾಮದ ವಿದ್ಯಾರ್ಥಿಗಳು ಮತ್ತು 
ಶಿಕ್ಷಕರಿಗೆ ಪಕ್ಷಿ ವೀಕ್ಷಣಿ ಮಾಡಲು ಅವಕಾಶ ಒದಗಿಸಲಾಯುತು. 
ಈ ಶಿಜರದ ಮುಖ್ಯಾಂಶಗಳು ಮತ್ತು ಒಳನೋಟಗಳನ್ನು ಇಲ್ಲಿ 
ಹಂಚಿಕೊಳ್ಳುತ್ತಿದ್ದೇನೆ. 


ಮೊದಲನೇ ದಿನ 


ಮೊದಲ ದಿನದಂದು. ಮಕ್ಕಳಗೆ ಗೊತ್ತಿರುವ ಅಥವಾ ಅವರು 
ಸುತ್ತಮುತ್ತ ನೋಡುವ ಸ್ಥಳೀಯ ಹಕ್ಕಿಗಳ ಹೆಸರುಗಳನ್ನು ಪಟ್ಟ 
ಮಾಡಲು ಪ್ರಾರಂಭಸಿದೆವು. ಅವರು ಉತ್ಸಾಹದಿಂದ 
ಪ್ರಾರಂಭಸಿದರು: ಕಾಗೆ! ಕೋಳ! ಪಾರಿವಾಳ! ಮೈನಾ! ಗಿಜ! 
ಗುಬ್ಬಚ್ಚಿ! ಬೆಳ್ಳಕ್ಕಿ! ಕೋಗಿಲೆ... ನಂತರ ಅಲ್ಲೊಂದು ದೀರ್ಷ ಮೌನ 
ನೆಲೆಸಿತು. ಏಕೆಂದರೆ ನಮಗೆ ಕೆಲವೇ ಹಕ್ಕಿಗಳ ಹೆಸರುಗಳನ್ನು 
ಮಾತ್ರ ಪಟ್ಲಿ ಮಾಡಲು ಸಾಧ್ಯವಾಯುತು. 


"ಅಷ್ಟೇನಾ? ನಾನು ಕೇಳದೆ. 


"ಇಲ್ಲ ಅಕ್ಷಾ, ಇನ್ನೂ ಇವೆ, ಆದರೆ ಅವುಗಳ ಹೆಸರು ನಮಗೆ 


ಗೊತ್ತಿಲ್ಲ”. 


"ನಾವೊಂದು ಕೆಲಸ ಮಾಡೋಣ: ನಮ್ಮ ಸುತ್ತಮುತ್ತ ನಾವು 
ನೋಡಬಹುದಾದ ಸ್ಥಳೀಯ ಹಕ್ಕಿಗಳ ಮೂವತ್ತು 

ಫ್ಲ್ಯಾಶ್‌ಕಾರ್ಡುಗಳವೆ. ವಾವು ಅವುಗಳನ್ನು 

ನಮ್ಮೊಂದಿಗೆ ಕೊಂಡೊಯ್ಯೋಣ ಮತ್ತು ಈ 
ಕಾರ್ಡುಗಳ ಸಹಾಯದಿಂದ ಎಷ್ಟು ಹಕ್ಕಿಗಳನ್ನು 
ಗುರುತಿಸಬಹುದು ಎಂಬುದನ್ನು ನೋಡೋಣ.' 


ಪಕ್ಷಿ ವೀಕ್ಷಣೆಯ ಪ್ರವಾಸಕ್ಕೆ ತೆರಳುವ ಮೊದಲು ನಾವು 
ವಿದ್ಯಾರ್ಥಿಗಳಗೆ ಕೆಲಪೊಂದು ಸರಳ, ಆದರೆ ಪ್ರಮುಖ 
ಸೂಚನೆಗಳನ್ನು ಪ್ರಷ್ಟವಾಗಿ ನೀಡಿದೆವು. ಅವೇನೆಂದರೆ 
ಆದಷ್ಟು ಮೌನವಾಗಿರಬೇಕು. ದಿಢೀರ್‌ ಅಂತ 
ಯಾರೂ ಹಓಡಾಡಬಾರದು ಹಾಗೂ ಯಾರಿಗಾದರೂ 
ತುರ್ತಾಗಿ ಏನಾದರೂ ವಿಷಯವನ್ನು 
ಹೇಳಬೇಕಾದರೆ ಪಿಸುಮಾತು ಅಥವಾ ಸಂಜ್ಞೆಯ 
ಮೂಲಕ ಹೇಳಬೇಕು ಎನ್ನುವುದು. ಹಕ್ಕಿಗಳ ಕಿವಿ 
ಬಹಳ ಸೂಕ್ಷ ಸಂವೇದನೆ ಹೊಂದಿರುವುದರಿಂದ 
ನಮಗಿಂತಲೂ ಚೆನ್ನಾಗಿ ಅವು ಶಬ್ದವನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ಇ 
5 
BR 


ಕೇಳಸಿಕೊಳ್ಳುತ್ತವೆ ಎಂದು ನಾನು ಅವರಿಗೆ ತಿಳಸಿದೆ. 
ಯಾರಾದರೂ ವಿಶೇಷವಾದ ಹಕ್ಕಿಯನ್ನು ಗಮನಿಸಿದರೆ, 
ಜೋರಾಗಿ ಕೂಗಿಕೊಳ್ಳಬಾರದು. ಸುಮ್ಯನಿದ್ದರೆ ಹಕ್ಕಿ 


ಹಾರಿಹೋಗುವುದಿಲ್ಲ. ಆಗ ಮಾತ್ರ ಎಲ್ಲರೂ ಇನ್ನಷ್ಟು ಹತ್ತಿರಕ್ಕೆ 
ಹೋಗಿ ಹಕ್ಕಿಯನ್ನು ನೋಡಬಹುದು ಎಂದು ವಿವರಿಸಿದೆ. 
ಹಳ್ಳಿಯ ಅತ್ಯಂತ ದೊಡ್ಡ ಅರಳಮರವು ಸಾಹು ಭವನದ 
(ಬೇಸಿಗೆ ಶಿರ ನಡೆಯುತ್ತಿದ್ದ ಸಾರ್ವಜನಿಕ ಸಭಾಭವನ) ಹೊರ 
ಆವರಣದಲ್ಲತ್ತು ಮತ್ತು ಆ ಮರದಲ್ಲ ತಮ್ಮ ಗೂಡಿನಲ್ಲ ಕುಆತಿದ್ದ 
ಎರಡು ಕೊಕ್ಕರೆ(ಕೊಳದ ಬಕ)ಗಳನ್ನು ನಾವು ನೋಡಿದೆವು. ಈ 
ಬಕಗಳ ಗುಣಪ್ಪಭಾವಗಳನ್ನು ಫ್ಲ್ಯಾಶ್‌ಕಾರ್ಡ್‌ನಲ್ಲದ್ದ. 
ಗುಣಪ್ಪಭಾವಗಳೂಂದಿಗೆ ನಾವು ಹೊಂದಿಸಿ ನೋಡಿದೆವು ಮತ್ತು 
ಅವುಗಳ ಸ್ಥಳೀಯ ಹೆಸರು "ತಾಲಾಬ್‌ ಬಗುಲಾ' ಎಂಬುದಾಗಿ 
ಗುರುತಿಸಿದೆವು. ನಂತರ ನಾವು ಪಕ್ಷದಲ್ಲದ್ದ ಭತ್ತದ ಗದ್ದೆಗೆ 
ಸಾಗಿದೆವು. ಅದು ಒಣಗಿತ್ತು ಹಾಗೂ ಮಳೆ ಬದ್ಧ ಮೇಲೆ ಬತ್ತನೆ 
ಮಾಡುವುದಕ್ಲಾಗಿ ಭೂಮಿಯನ್ನು ಹದಗೊಳಸಲು ಉಳುಮೆ 
ಮಾಡಲಾಗಿತ್ತು. ಪಕ್ಕದಲ್ಲಯೇ ಇದ್ದ ಮರಗಳಂದ ಸುತ್ತುವರಿದಿದ್ದ 
ಕೊಳವೊಂದು ಅನೇಕ ಹಕ್ಕಿಗಳಗೆ ಆಶ್ರಯದಾಣವಾಗಿತ್ತು. 
ಮುಂದಿನ ಅರ್ಧ ಗಂಟಿಯೊಳಗೆ ನಾವು ಒಂದು ಸೂರಕ್ಕಿ, ಎರಡು 
ಕೆಂಬೂತಗಳು, ನಾಲ್ಲು ಮಡಿವಾಳ ಹಕ್ಕಿಗಳು. ಮೂರು 
ಜಾನುವಾರು ಬೆಳ್ಳಕ್ಕಿ (ಕ್ಯಾಟಲ್‌ಎದ್ರೆಟ್‌) ಗಳು, ಎರಡು ಬೆಳ್ಜ 
ಕೊಕ್ಕಿನ ರಾಟವಾಳಗಳು, ಎರಡು ಕಾಜಾಣಗಳು ಮತ್ತು ಮೂರು 
ಕಷ್ಟು ಗರುಡಗಳನ್ನು ನೋಡಿದೆವು. 


ಚಿತ್ರ 1. ಪಕ್ಷಿ ವೀಕ್ಷಣೆಗೆ ಹೊರಟ ಮಕ್ಕಳು, ಅತಂಗ್‌ ಗ್ರಾಮ 


ಎರಡನೇ ದಿನ 


ಮರುದಿನ ನಮ್ಮ ತಂಡವು 2ನೇ ತರಗತಿಬುಂದ 7ನೇ 
ತರಗತಿವರೆಗೆ ಮೂವತ್ತು ವಿದ್ಯಾರ್ಥಿಗಳ ತಂಡವಾಗಿ ಬೆಳೆಯಿತು. 
ತರಗತಿ ಶಿಕ್ಷಕರು ನಮ್ಮ ಜೊತೆಗೆ ಸೇರಿಕೊಂಡರು. 
ಅರಳಮರದಿಂದ ನಾವು ವೀಕ್ಷಣೆಯನ್ನು ಪ್ರಾರಂಭಸಿದೆವು. ಆ 
ದಿನ ನಾವು ಮೂರು ಬೇರೆಬೇರೆ ಬೆಳ್ಳಕ್ಕಿಗಳು (ಅಟಲ್‌ ಎದ್ರೆಬ್‌, 
ಕ್ಯಾಟಲ್‌ ಎದ್ರೆಟ್‌, ಕೊಳದ ಬಕ), ಎರಡು ವಿಧದ ಮೈನಾಗಳು 
- ಎರಡು ಸಾಮಾನ್ಯ ಮೈನಾ ಹಕ್ಕಿಗಳು ಮತ್ತು ಒಂದು ಏಷ್ಯನ್‌ 
ಪೈಡ್‌ ಮೈನಾ. ಮೂರು ರೆಡ್‌ ವೆಂಟಿಡ್‌ ಬುಲ್‌ಬುಲ್‌ಗಳು 
ಮತ್ತು ನಾಲ್ಲು ಅಆಲುಗಳನ್ನು ಕಂಡೆವು. ಆ ಅರಳ ಮರದಲ್ಪ 
ನಾವು ನಾಲ್ಕು ಗೂಡುಗಳನ್ನು ಕಂಡೆವು ಹಾಗೂ ಅವು ಮೈನಾ. 
ಕ್ಯಾಟಲ್‌ ಎದ್ರೆಟ್‌, ಅಟಲ್‌ ಎದ್ರೆಬ್‌ ಮತ್ತು ಕೊಕ್ಕರೆಗಳ (ಕೊಳದ 
ಬಕ) ಗೂಡು ಎಂದು ಗುರುತಿಸಿದೆವು. 'ಒಂದು ವೇಳೆ ಈ 
ಮರವನ್ನು ಕಡಿದರೆ ಅನೇಕ ಹಕ್ಕಿಗಳು ಮನೆಯನ್ನು 
4 ad ಕಳೆದುಕೊಳ್ಳುತ್ತವೆ!' ಎಂದು ಎರಡನೇ ತರಗತಿಯ 
ಚಿತ್ರ 2. ಅರಳಿ ಮರದಲ್ಲಿರುವ ಗೂಡುಗಳನ್ನು ನೋಡುತ್ತಿರುವ ಮಕ್ಕಳು 


sky BR yy, gud . uy “4g 9 qe 


ಚಿತ್ರ 3. ಅವಲೋಕನಗಳನ್ನು ದಾಖಲೀಕರಣ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 71 


ಮಗುವೊಂದು ಮರವನ್ನು ದಿಟ್ಟಸುತ್ತಾ ಹೇಳತು. 'ಹೌದು. ಅದು 
ಸರಿ. ಒಂದು ಮರ ಅನೇಕ ಜೀವಿಗಳಗೆ ಮನೆಯಾಗಿದೆ' ಎಂದು 
ಐದನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಹೇಳದ. ಪರಿಸರ ಶಿಕ್ಷಣದ 
ಕುರಿತು ಶಿಕ್ಷಕರಿಂದ ಉಪನ್ಯಾಸ ಕೇಳುವ ಬದಲು ಮಕ್ಕಳು 
ತಾವಾಗಿಯೇ ಪರಿಸರ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು 
ಅರಿತುಕೊಂಡರೆ ಅದು ಎಷ್ಟು ಪರಿಣಾಮ-ಕಾರಿಯಾಗಿರುತ್ತದೆ 
ಎಂಬುದನ್ನು ನಾನು ಗಮನಿಸಿದೆ. 


ಪಕ್ಷಿ ವೀಕ್ಷಣಿ ಮಾಡಿ ಬಂದ ನಂತರ. ನಮ್ಮ ವಿವರವಾದ 
ಅವಲೋಕನವನ್ನು ಒಂದು ಕೋಷ್ಟಕದಲ್ಲ ದಾಬಲಸಿದೆವು (ಚಿತ್ರ 
3): ಹಕ್ಕಿಯ ಸ್ಥಳೀಯ ಹೆಸರು, ನೋಡಿದ ಹಕ್ಕಿಗಳ ಸಂಖ್ಯೆ, ಎದೆ, 
ಕಣ್ಣು. ಕೊಕ್ಕು. ರೆಕ್ಕೆಗಳು (ಮಕ್ಕಳು ಇವನ್ನು 'ಕೈಗಳು' 
ಎನ್ನುತ್ತಾರೆ), ಬಾಲ ಮತ್ತು ಕಾಲುಗುರುಗಳು ಇತ್ಯಾದಿಗಳು 
ಮತ್ತು ಅವುಗಳ ಬಣ್ಣವನ್ನು ಇದು ಒಳಗೊಂಡಿತ್ತು. ಈ 
ದಾಖೀಕರಣವು ಎರಡು ಉದ್ದೇಶಗಳನ್ನು ಹೊಂದಿತ್ತು. 
ಮೊದಲನೆಯದು. ಮಕ್ಕಳು ಆಸಕ್ತಿಯಿಂದ ಗಮನಿಸುವುದು 
ಮತ್ತು ಎರಡನೆಯದು ಅವರ ದತ್ತಾಂಶ/ ನರ೯ಯ ದಾಖಅಸುವ 
ಕೌಶಲವನ್ನು ವೃದ್ಧಿಸುವುದು (ವೈಜ್ಞಾನಿಕ ಮನೋಭಾವವನ್ನು 
ಅಭವೃದ್ಧಿಪಡಿಸುವಲ್ಲಯೂ ಉಪಯುಕ್ತ). 


ಅನುಪಾಲನಾ ಚಟುವಟಿಕೆಗಳು 


ನಂತರದ ದಿನಗಳಲ್ಲ ನಾವು ವಿವಿಧ ಹಕ್ಕಿಗಳ ಕೊಕ್ಸುಗಳ 
ಗಾತ್ರಗಳು ಮತ್ತು ಅವುಗಳ ಆಹಾರದ ಅಭ್ಯಾಸಗಳ ನಡುವಿನ 


ಚಿತ್ರ 4. ಮಕ್ಕಳು ದೊಡ್ಡ ಕೆಂಬೂತದ ಕೊಲಾಜ್‌ ತಯಾರಿಸುತ್ತಿರುವುದು 


ಸಂಬಂಧವನ್ನು ಚರ್ಚಿಸಿದೆವು. ಬೆಳ್ಳಕ್ಕಿಗಳು ಮೀನು, ಚಿಪ್ಪು 
ಮೀನು, ಕಪ್ಪೆಗಳು ಮತ್ತು ಇತರ ಉಭಯಚರಗಳನ್ನು 
ತಿನ್ನುವುದಕ್ಕಾಗಿ ಈಟಯಂತಹ ಕೊಕ್ಕನ್ನು ಹೊಂದಿದ್ದರೆ. 
ಸಿರಿಧಾನ್ಯಗಳು, ಕಾಳುಗಳು, ಅತ್ಯಂತ ಸಣ್ಣ ಹುಳಗಳು ಮತ್ತು 
ಕೀಟಗಳನ್ನು ತಿನ್ನುವ ಗುಬ್ದಚ್ಚಿಯು ಕಾಳುಗಳು ಮತ್ತು 
ಜೀಜಗಳನ್ನು ಒಡೆಯುವುದಕಾಗಿ ಶಂಖುವಿನಾಕಾರದ, ಬಲಷ್ಟ 
ಕೊಕ್ಸನ್ನು ಹೊಂದಿದೆ. ಸೂರಕ್ಕಿಯ ಕೆಳಕ್ಕೆ ಬಾಗಿದ, ಉದ್ದನೆಯ 
ಚೂಪಾದ ಕೊಕ್ಸುಗಳು ಅವುಗಳಗೆ ಹೂಗಳ ಮಕರಂದವನ್ನು 
ಹೀರಲು ನೆರವಾಗುತ್ತವೆ. 


ಅಲ್ಲದೆ ನಾವು 'ಕುಟುಂಬ.' 'ಕುಲ,' ಅಥವಾ "ತಳ'ಯ ಕುರಿತು 
ತಿಆದು ಕೊಂಡೆವು. ಇದನ್ನು ಅರಿತುಕೊಳ್ಳಲು ವಾವು ಬ್ರಾಹ್ಯಿಣಿ 
ಮೈನಾ, ಸಾಮಾನ್ಯ ಮೈನಾ ಮತ್ತು ಜಳ ಮೈನಾ 
(ಪೈಡ್‌ಮ್ಯೈನಾ)ದ ಉದಾಹರಣಿಯನ್ನು ನೀಡಿದೆವು. ಏಕೆಂದರೆ 
ಸಾಮಾನ್ಯವಾಗಿ ಅವು ಅದೇ ಪ್ರದೇಶದಲ್ಲ ಕಾಣಸಿಗುತ್ತವೆ. 
ಇವೆಲ್ಲವೂ ಒಂದೇ ಕುಟುಂಬಕ್ಕೆ ಸೇರಿವೆ. ಆದರೆ ಬೇರೆಬೇರೆ 
ಕುಲಗಳು ಮತ್ತು ಬೇರೆಬೇರೆ ತಆಗಳಗೆ ಸೇರಿವೆ. ಈ ಮೂರು 
ಹಕ್ಕಿಗಳ ನಡುವೆ ಇರುವ ಸಾಮ್ಯತೆಗಳು ಮತ್ತು ಭನ್ನತೆಗಳನ್ನು 
ಪಟ್ಟ ಮಾಡಿದೆವು. 


ಪಕ್ಷಿ ವೀಕ್ಷಣೆಗೆ ಸಂಬಂಧಿಸಿದ ಇತರ ಚಟುವಟಕೆಗಳು 


ಕೆಲ ಕಾಲ ಮೌನವಾಗಿ ಕುಆತು ಕೇಳಸಿಕೊಂಡು. ವಿವಿಧ 
ಧ್ಹನಿಗಳನ್ನು ಪಟ್ಟ ಮಾಡುವುದು. ನಾವು ಏಳು ಬಗೆಯ 


ಧ್ಹನಿಗಳನ್ನು ಪಟ್ಟ ಮಾಡಿದೆವು - ಹಕ್ಕಿಗಳ ಕೂಗು. ಅಅಲುಗಳು. 
ಜೀರುಂಡೆ ಹುಳಗಳು ಇತ್ಯಾದಿಗಳ ಧ್ವನಿಯೂ ಇದರಲ್ಲ ಸೇರಿತ್ತು. 


ನಾವು ಗಮನಿಸಿದ ಪ್ರತಿ ಪ್ರಕಾರದ ಹಕ್ಕಿಯ ಮೂಲ 
ವಿವರಗಳೊಂದಿಗೆ ಹಕ್ಕಿಗಳ ಗುರುತಿನ ಜೀಟಯನ್ನು 
ತಯಾರಿಸುವುದು. ಇದು ಐದನೇ ತರಗತಿಯ ವಿದ್ಯಾರ್ಥಿಗಳಗೆ 
ನೀಡಲಾಗಿದ್ದ ಚಟುವಟಕೆಯಾಗಿತ್ತು. ಈ ಗುರುತಿನ ಚೀಟಯು. 
ಹಕ್ಕಿಯ ಚಿತ್ರ (ಮಕ್ಕಳು ಕೈಯುಂದ ಬಡಿಸಿದ ಅಥವಾ ತೆಗೆದಿರುವ 
ಚಿತ್ರ). ಅದರ ಸ್ಥಳೀಯ/ಸಾಮಾನ್ಯ ಹೆಸರು, ಇತರ ಹಕ್ಕಿಗಳಗೆ 
ಹೋಪಸಿದರೆ ಆಕಾರ ಮತ್ತು ಗಾತ್ರ (ಉದಾಹರಣೆಗೆ, ಕೋಗಿಲೆಗೆ 
ಕೆಂಬೂತದ ಹೋಲಕೆ, ಏಕೆಂದರೆ ಅವು ಒಂದೇ ರೀತಿಯ 
ಗುಣಲಕ್ಷಣಗಳನ್ನು ಹೊಂದಿವೆ), ಕೊಕ್ಕಿನ ಬಣ್ಣ ಮತ್ತು ಆಕಾರ. 
ಎದೆಯ ಗರಿಗಳ ಬಣ್ಣ. ಜುಟ್ಟು. ಕಣ್ಣುಗಳು. ಕಾಲುಗುರುಗಳು 
ಮತ್ತು ಆವಾಸಸ್ಥಾನ (ಅವಲೋಕನದಿಂದ ಪಡೆದ ನಿರ್ಣಯ) 
ಇತ್ಯಾದಿ ವಿಷಯಗಳನ್ನು ಹೊಂದಿತ್ತು. ಪಕ್ಷಿ ವೀಕ್ಷಣೆಯ 
ದಾಖಲೆಯು (ಚಿತ್ರ 3) ದೈನಂದಿನ ದತ್ತಾಂಶದ 
ದಾಖಲೆಯಾಗಿದ್ದು. ಕೆಲಪೊಂದು ಅವಲೋಕನಗಳನ್ನು 
ಸಂಯೋಜಸಿ ಪಕ್ಷಿಯ ಗುರುತಿನ ಜಚೀಟಯನ್ನು ತಯಾರು 
ಮಾಡಲಾಯುತು. ಗುರುತಿನ ಜೀಟಗಳನ್ನು ತಯಾರಿಸುವಾಗ, 
ಅವಲೋಕನಗಳ೦ದ ಹೇಗೆ ನಿರ್ಣಯಗಳನ್ನು ಮಾಡಬಹುದು 
ಎಂದು ಅರಿತುಕೊಳ್ಳುವ ಅವಕಾಶವು ಮಕ್ಕಳಗೆ ದೊರೆಯುತ್ತದೆ. 
ಅಲ್ಲದೆ ಇಲ್ಲ ಬರವಣಿಗೆಯ ಕೌಶಲವನ್ನು ಅಭವೃದ್ಧಿ- 
ಪಡಿಸಿಕೊಳ್ಳಲು ಸಹ ಒಂದಷ್ಟು ಅವಕಾಶ ದೊರೆಯುತ್ತದೆ. 
ಅದಕ್ಕೂ ಮಿಗಿಲಾಗಿ, ಪಕ್ಷಿಗಕ ಈ ಗುರುತಿನ ಜೀಟಗಳು. ಹೊಸ 
ಪಕ್ಷಿ ವೀಕ್ಷಕರಿಗೆ ಪಕ್ಷಿಗಳನ್ನು ಗುರುತಿಸುವುದಕ್ಗಾಗಿ ಉಪಯುಕ್ತ 
ಸಾಧನಗಳಾಗಿ ಉಆಯುತ್ತವೆ. 


ಪರಾಮರ್ಶನ 


ಹಳೆಯ ಸುದ್ದಿಪತ್ತಿಕೆಗಳನ್ನು ಬಳಸಿ ಕೊಲಾಜ್‌ ರಚಿಸುವುದು 
(ಚಿತ್ರ 4). ಈ ಚಟುವಟಕೆಯು ಎಳೆಯ ಮಕ್ಕಳ ಮನೋ 
ಚಲನಾ ಕೌಶಲದ (psycho-motor development) 
ಅಭವೃದ್ಧಿಗೆ ಅವಕಾಶ ನೀಡಿತು ಹಾಗೂ ಹಿರಿಯ ಮಕ್ಷಳ 
ಸೃಜನಾತ್ಯಕ ಕಲೆಗೆ ವೇದಿಕೆ ಒದಗಿಸಿತು. 


ಛತ್ತೀಸ್‌ಫಡ್‌ನ ಕೆಲವು ವಿದ್ಯಾರ್ಥಿಗಳು ಪಕ್ಷಿ ವೀಕ್ಷಣೆಯ 
ಮೂಲಕ ಪರಿಸರದ ಅನ್ಟೇಷಣಿ ಮಾಡಲು ಅವಕಾಶ 
ಪಡೆಯುತ್ತಿರುವುದು ನಮಗೆ ಬಹಳ ಸಂತೋಷ ನೀಡಿದೆ. ಇದು 
ಮೊದಲ ಹೆಜ್ಜೆ. ನಾವು ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲ 
ಪ್ರಾಯೋಗಿಕವಾಗಿ ಮುಂದುವರಿಸುವ ಆಶಯ ಇಟ್ಟು- 
ಕೊಂಡಿದ್ದೇವೆ. ಪಕ್ಷಿ ವೀಕ್ಷಣಿಯಂಥ ಚಟುವಟಕೆಗಳು ಇನ್ನಿತರ 
ಜೀವಪ್ರಭೇದಗಳೊಂದಿಗೆ ಸಂಬಂಧ ಕಟ್ಟಕೊಳ್ಳಲು ಸಹಾಯ 
ಮಾಡುವುದರೊಂದಿಗೆ ಈ ಚಟುವಟಕೆಗಳು ನಮ್ಮನ್ನು ಪ್ರಕೃತಿಗೆ 
ಹತ್ತಿರವಾಗಿಸುತ್ತವೆ ಎಂಬುದು ನನ್ನ ಗಾಢ ವಿಶ್ಹಾಸವಾಗಿದೆ. ಇದು 
ಪ್ರಕೃತಿಯ ಎಲ್ಲಾ ಜೀವಿಗಳನ್ನು. ಅದು ಮರವಾಗಿರಆಅ ಅಥವಾ 
ಚಿಟ್ಟೆಯಾಗಿರಅ ಮೆಚ್ಚಿ ಆನಂದಿಸಲು ಸಹಕರಿಸುತ್ತದೆ. ಈ 
ಬಂಧವು, ಚಿಕ್ಕ್ಷವಯಸ್ಸಿನಟ್ಲಯೇ ಮಕ್ಕಳಲ್ಲ ಬೆಳೆದರೆ ಎಲ್ಲಾ 
ಜೀವಿಗಳನ್ನು- ಯಾವುದಾದರೂ ಒಂದೆರಡನ್ನಲ್ಲ- ರಕ್ಷಿಸಿ 
ಹೋಷಿಸಲು ಸಹಾಯ ಮಾಡುತ್ತದೆ. ಅದರೊಂದಿಗೆ ಪರಿಸರದ 
ಬಗ್ದೆ ಸೂಕ್ಷ್ಯ ಪ್ರಜ್ಞೆ ಬೆಳೆಸುತ್ತದೆ. ಆಗ ಅವರು ಈ ಭೂಮಿಯನ್ನು 
ಉಳಸುವ ಅವರ ಪಾತ್ರ ನಿರ್ವಹಣಿಯಲ್ಲ ಹಿಂದೆ ಜಳುವುದಿಲ್ಲ. 


Ali, S. and S.D. Ripley (2001). Handbook of the birds of India and Pakistan. Volume 1. Hawks to Divers. Second 


Edition. New Delhi: Oxford University Press. Pp. 63-66. 


Mock, D.W. (1976). Pair-formation displays of the Great Blue Heron. Wilson Bull 88:184-230. 
Mock, D.W. (1978). Pair-formation displays of the Great Egret. Condor 80: 159-172. 


ಶೃತಿ ಪಿ.ಕೆ. ಅವರು ಛತ್ತೀಸ್‌ಘಡ್‌ದ ದಮ್‌ತರಿ ಜಲ್ಲೆಯ ಕುರುದ್‌ ವಲಯದಲ್ಲ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಸಹ ಸಂಪನ್ಮೂಲ 
ವ್ಯಕ್ತಿಯಾಗಿ ಸೇವೆ ಸಲ್ಲಸುತ್ತಿದ್ದಾರೆ. ಅವರು ಕ್ಯಾಅಕಟ್‌ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತದಲ್ಲ ಪದವಿಯನ್ನು ಪಡೆದಿದ್ದು ಬೆಂಗಳೂರಿನ 
ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ವಿಜ್ಞಾನ ಶಿಕ್ಷಣವು ಅವರ ಆಸಕ್ತಿಯ 
ಕ್ಷೇತ್ರವಾಗಿದೆ. ಅವರನ್ನು ruthi.pk @azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವಿನ್‌ ಮೆಂಡೋನ್ಸಾ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


